ಕರ್ನಾಟಕ ವಿಧಾನ ಪರಿಷತು 


ಗಮನಕ್ಕೆ. ಬಂದಿದೆಯೇ ; 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 273 
2. ಸದಸ್ಯರ ಹೆಸರು 'ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
3. ಉತ್ತರಿಸಬೇಕಾದ ದಿವಾಂಕ 16-07-2019 
4. ಉತ್ತರಿಸುವ ಸಚಿವರು ಮಾನ್ಯ ಜಲ. ಸಂಪನ್ಮೂಲ ಸಚಿವರು 
ಈ ಪ್ರಶ್ನೆಗಳು ಉತ್ತರಗಳು 
ಸಂ ಸ ಈ 
ಅ ಹುಣಸೂರು ತಾಲ್ಲೂಕಿನಲ್ಲಿ 'ಹರೆಯುತ್ತಿರುವ ಗಮನಕ್ಕೆ ಬಂದಿರುತ್ತದೆ. 
ಲಕ್ಷ್ಮಣತೀರ್ಥ ನದಿಯು 
ಕಲುಷಿತವಾಗುತ್ತಿರುವುದು ಸರ್ಕಾರದ 


ಆ ಸುಮಾರು 33] ಇಡೆ ಈ ನದಿಗೆ ಕಲುಷಿತ 
ನೀರು ಬಂದು ಸೇರುತ್ತಿರುವುದರಿಂದ 
ಹನಗೋಡು ' ಸುತ್ತಮುತ್ತ ಶುಂಠಿ 
ಶುದ್ದೀಕರಣ ಘಟಕಗಳಿಂದ ಅಪಾಯಕಾರಿ 
ತ್ಯಾಜ್ಯ ನದಿಯ ಒಡಲನ್ನು ಸೇರುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


ಮೂರು `ಪಂಠ `ಪುದ್ಧೇಕರಣ ಘಟಕಗಳಿಂದ 
ಬರುವ ತ್ಯಾಜ್ಯವನ್ನು ಇಂಗು ಗುಂಡಿಗಳಿಗೆ 
ಹರಿಸುತ್ತಿರುವುದು ಹಾಗೂ ಪಟ್ಟಣದ ಚರಂಡಿ 
ನೀರು ನದಿಗೆ ಸೇರುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿರುತ್ತದೆ. | 


1 ಇ'ಹುಣಸೂರು 


ಮಳಲವಾಡಿಯಿಂದ ಪಟ್ಟಣದ 
ಪಂಪ್‌ಹೌಸ್‌ ವರೆಗೆ ನದಿಯ ನೀರು 


ಬಳಕೆಗೆ 'ಅಯೋಗ್ಯವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 4 


ನಗಕಡ ಕಷ್ಟ 


| ಕಲುಷಿತವಾಗಿದ್ದು, ಕುಡಿಯಲು ಮುತ್ತು ಕಲುಷಿತಗೊಂಡು, ಈ 


ನಓಸುಲ್ಲಿ' ಗಣನೀಯ ಪಮೂಣದಲ್ಲಿ ಬೇಸಿಗೆಯಲ್ಲಿ 
ನೀಂ ಹರಿವು ಇಲ್ಲದ ಕಾರಣ ಪಟ್ಟಣದ ಚರಂಡಿ 
ನೀರು ನದಿಗೆ ಸೇರುವುದರಿಂದ : ನೀರು 
ಅವಧಿಯಲ್ಲಿ ನೀರು: 
ಕುಡಿಯಲು ಯೋಗ್ಯವಾಗಿಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿರುತ್ತದೆ. 


ಈ ನದಿಗೆ ಕಲುಷಿತ ನೀರು 


| ತಪ್ಪಿಸಿ, ನದಿಯನ್ನು ಸ್ವಚ್ಛವಾಗಿಡಲು 
ನದಿಯನ್ನು ಉಳಿಸಲು ಯಾವ ಯಾವ 
ಮಗಳನ್ನು ಕೈಗೊಳ್ಳಲಾಗಿದೆ ; 
ಕೂಡಲೇ ಪರಿಶೀಲಿಸಿ ಸೂಕ್ತ ಕ್ರಮ 
ಜರುಗಿಸಲಾಗುವುದೇ 9 


ಸೇರುವುದನ್ನು 


ಈ ಬಗೆ 
[a 


ಕಲುಷಿತ ನೇರು `ಸೇರದಂಕ್‌ ತಡೆಯಲು ಇಾಷೇರಿ 
ನೀರಾವರಿ ನಿಗಮ ವತಿಯಿಂದ ಹುಣಸೂರು 
ಲಕ್ಷ್ಮಣತೀರ್ಥ ನದಿಯ ಹುಣಸೂರು ಪಟ್ಟಣದ 
ವ್ಯಾಪ್ತಿಯಲ್ಲಿ ಎರಚು ಇಕ್ಕೆಲಗಳಲ್ಲಿ ಚರಂಡಿ ಮತ್ತು 
ತಡೆಗೋಡೆ ನಿರ್ಮಿಸಿ ನಗರ ವ್ಯಾಪ್ತಿಯಿಂದ 
ಹೊರಗೆ ಕಲುಷಿತ ನೀರನ್ನು ಬಿಡಲು ರೂ.36.00 
ಕೋಟಿಯ ವಿವರವಾದ ಅಂಬಾಜು ಪ್ರಸ್ತಾವನೆಗೆ 
ನಿಗಮದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 2019- 
20ನೇ ಸಾಲಿನಲ್ಲಿ ರೂ.1.00 ಕೋಟಿ ಅನುದಾನ 
ಒದಗಿಸಿಕೊಳ್ಳಲಾಗಿರುತ್ತದೆ. ' 


ಸಂಖೆ: ET ನ್‌್‌ 


AN 


ಜಲ ಸಂಪನ್ಮೂಲ ಸಚಿವರು 


